ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 

ದಿನಾ೦ಕ: 18-03-2021 ಪ್ರಶ್ನೆ ಸಂಖ್ಯೆ : 1374(1585) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಜಿ. ರಘು ಆಚಾರ್‌(ಸ್ಮಳೀಯ ಸಂಸ್ಥೆಗಳ ಕೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 

ವಿಷಯ: ವಿವಿಧ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳ ಜಿಲ್ಲಾ ಪ್ರವಾಸಗಳ ಬಗ್ಗೆ 

(ಅ) ವಿವಿಧ ಸರ್ಕಾರ ಇಲಾಖೆಗಳ ಪ್ರಧಾನ ಕಾರ್ಯಗರ್ಶಿಗಳು, ಕಾರ್ಯದರ್ಶಿಗಳು ಹಾಗೂ 


ಜಿಲ್ಲಾ ಉಸ್ತುವರಿ ಕಾರ್ಯದರ್ಶಿಗಳು ಪ್ರಗತಿ ಪರಿಶೀಲನೆ ನಡೆಸಲು ಜಿಲ್ಲಾ/ತಾಲ್ಲೂಕು 
ಪ್ರವಾಸವನ್ನು ಕೈಗೊಳ್ಳುತಿದ್ದಾರೆಯೇ; (ಮಾಹಿತಿ ಒದಗಿಸುವುದು) 


(ಆ) ಹಾಗಿದ್ದಲ್ಲಿ, ಕಳೆದ ಎರಡು ವರ್ಷಗಳಲ್ಲಿ ಈ ಅಧಿಕಾರಿಗಳು ಎಷ್ಟು ಪ್ರವಾಸವನ್ನು 
ಕೈಗೊಂಡಿದ್ದಾರೆ? (ಜಿಲ್ಲಾ, ತಾಲ್ಲೂಕು ಪ್ರವಾಸಗಳ ಮಾಹಿತಿ ಒದಗಿಸುವುದು) 


